ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 2ನೇ ಫೆಬ್ರವರಿ, 2021 


"ಉಜ್ವಲ" ಇಂಧನ ಯೋಜನೆ ಬಗ್ಗೆ 
ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕೇತು) - 


171 (192) ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ "ಉಜ್ಜ್ವಲ" ಇಂಧನ ಯೋಜನೆಯಡಿ ಬಿ.ಪಿ.ಎಲ್‌. 
ಶುಟುಿಂಬಗಳಿಗೆ ಅಡುಗೆ ಅನಿಲ ಬೀಡಲಾಗಿದೆಯೇ ; ಇದಕ್ಕಾಗಿ ಎಷ್ಟು ಅರ್ಜಿಗಳು ಬಂದಿದ್ದವು ; ಎಷ್ಟು ಜನರಿಗೆ 
ಅಡುಗೆ ಅನಿಲ ನೀಡಲಾಗಿದೆ ; ಇನ್ನೂ ಎಷ್ಟು ಜನರಿಗೆ ನೀಡಬೇಕಾಗಿದೆ; (ಕಳೆದ 2 ವರ್ಷಗಳ ಮಾಯಿತಿ 
ನೀಡುವುದು) 


(ಆ) "ಉಜ್ಜ್ವಲ" ಇಂಧನ ಯೋಜನೆಯ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಅನುಸರಿಸಲಾಗುವ 
ಮಾನದಂಡಗಳೇನು? 


